ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 271 . . 
ಸದಸ್ಯರ. ಹೆಸರು ಶ್ರೀ ಎಸ್‌. ನಾಗರಾಜ್‌(ಸ೦ದೇಶ್‌ ನಾಗರಾಜ್‌) (ಸ್ಥಳೀಯ ಸಂಸ್ಥೆಗಳು 
ಕ್ಲೇಶ) 
ಉತ್ತರಿಸುವ ದಿನಾಂಕ 16-07-2019 
,. ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 

ಕ್ರಸಂ. ಪ್ರ್ನಗಳು ಉತ್ತರಗಳು 

ಅ | ಮೈಸೂರು ಮತ್ತು ಚಾಮರಾಜನಗರ | ಮೈಸೂರು ಜಿಲ್ಲಾ `ಪೆಂಚಾಯತಿ ವ್ಯಾಪ್ತಿಯ ಗ್ರಾಮ ಪಂಚಾಯತಿಗಳಲ್ಲಿ 
ಜಿಲ್ಲೆಗಳಲ್ಲಿ ಯಾವ ಯಾವ ಗ್ರಾಮ | ಕಾರ್ಯನಿರ್ವಹಿಸುತ್ತಿರುವ 965 ನೌಕರರಿಗೆ ಸಕಾಲದಲ್ಲಿ ವೇತನ 
ಪಂಚಾಯತಿಗಳ ಎಷ್ಟು ಜನ ನೌಕರರಿಗೆ ಕಳೆದ | ಪಾವತಿಯಾಗಿರುವುದಿಲ್ಲ. - 

3 ತಿಂಗಳಿನಿಂದ 20 ತಿಂಗಳವರೆಗೆ ವೇತನ § 

ವಿತರಣೆ ಆಗಿಲ್ಲ: ಇದಕ್ಕೆ ಕಾರಣಗಳೇಮ; ಚಾಮರಾಜನಗರ ಜಿಲ್ಲಾ ಪಂಚಾಯತಿ ` ವ್ಯಾಪ್ತಿಯ ಗ್ರಾಮ 
ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 1316 ನೌಕರರಿಗೆ 10 
ತಿಂಗಳ ವೇತನ ಪಾವತಿಸಲು ಬಾಕಿ ಇರುತ್ತದೆ. 

CE ತಾಂತ್ರಿಕ ನರಣಗಳನ್ನು | ಸರ್ಕಾರದಂದ ಗ್ರಾಮ ಪಂಜಾಯೆತಿ ಸಿಬ್ಬಂದಿಗಳ ವೇತನಕ್ಕಾಗಿ 
ಸರಿಸಿಪಡಿಸಿಕೊಂಡು, . ಸರ್ಕಾರದಿಂದಲೇ | ವಾರ್ಷಿಕವಾಗಿ "4 ತ್ರೈಮಾಸಿಕ ಕಂತುಗಳಲ್ಲಿ ಅನುದಾನ [ 
ಅನುದಾನ ಬಿಡುಗಡೆ: ಮಾಡುವ ಮೂಲಕ | ಬಿಡುಗಡೆಗೊಳಿಸಲಾಗುತದೆ. . | 
ಮೂಲಭೂತ ಅತ್ಯಾವಶ್ಯಕ ಕಾರ್ಯಗಳನ್ನು |. - - \ 
ನಿರ್ವಹಿಸುವ ಕಂಪ್ಯೂಟರ್‌ ಆಪರೇಟರ್‌, | ಗ್ರಾಮ ಪಂಚಾಯತಿ. ಸಿಬ್ಬಂದಿಗಳಿಗೆ ವೇತನವು ಬಿಡುಗಡೆ ಮಾಡಲು 
ಬಿಲ್‌ ` ಕಲೆಕ್ಟರ್‌, ಕ್ಲರ್ಕ್‌, ವಾಟರ್‌ಮನ್‌, | ಸರ್ಕಾರಕ್ಕೆ ಯಾವುದೇ ತೊಂದರೆಗಳಿರುವುದಿಲ್ಲ. | 
ಜವಾನೆರು. ಸ್ಪಚ್ಛತೆಗಾರರು. ಈ ನೌಕರರಿಗೆ . 


ಕೂಡಲೇ "ವೇತನ ವಿತರಣೆ 
ಜರುಗಿಸಲಾಗುವುದೇ 


ಮಾಡಲು ಕ್ರಮ 


2019-20ನೇ ಸಾಲಿಗೆ ಗ್ರಾಮ ಪಂಚಾಯತಿ "ಸಿಬ್ಬಂದಿಗಳ ವೇತನಕ್ಕಾಗಿ 


ಮೊದಲನೇ ತ್ರೈಮಾಸಿಕ ಕಂತಿನ ಅನುದಾನವಾಗಿ "ರೂ.129.98 
ಕೋಟಿಗಳನ್ನು ದಿನಾಂಕ:06-06-2019 ರ ಸರ್ಕಾರದ ಆದೇಶದಲ್ಲಿ 
ಬಿಡುಗಡೆಗೊಳಿಸಲಾಗಿದೆ. : H 


ಗ್ರಾಮ ಪಂಚಾಯಿತಿ: 'ನೌಕರರಿಗೆ ಗ್ರಾಮ ಪಂಚಾಯಿತಿಗಳು 
ಸಮರ್ಪಕವಾಗಿ ವೇತನ ಪಾವತಿಸದಿರುವ ಅಂಶವನ್ನು ಮನಗಂಡು 


ಸರ್ಕಾರವು ಮಾರ್ಚ್‌ 208 ರಿಂದ ಕಾರ್ಮಿಕ ಇಲಾಖೆ 
ನಿಗದಿಪಡಿಸಿರುವ ವೇತನವನ್ನು ಪಾವತಿಸಲು ಆದೇಶಿಸಿದೆ, 
ಸರ್ಕಾರದಿಂದ : ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ವೇತನಕ್ಕಾಗಿ 
2019-20ನೇ ಸಾಲಿನಲ್ಲಿ ಇನ್ನುಳಿದ ರೂ.389.94 'ಕೋಟಿಗಳ 
ಅನುದಾನವನ್ನು 3 ತ್ರೈಮಾಸಿಕ ಕಂತಿನಲ್ಲಿ ಹಂತ ಹಂತವಾಗಿ 
ಬಿಡುಗಡೆಗೊಳಿಸಲಾಗುತ್ತದೆ. 


ಸಂಖ್ಯೆ ಗ್ರಾಅಪ 580 ಗ್ರಾಪಂಅ 2019 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವ 


(ಕೃಷ್ಣ ಬೈರೇಗೌಡ) 


